ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವವರು 


1177 

ಶ್ರೀ ಎನ್‌. ರವಿ ಕುಮಾರ್‌ 
(ವಿಧಾನಸಭೆಯಿಂದ 
ಚುನಾಯಿತರಾದವರು) 
23-12-2021 

ಮಾನ್ಯ ಮುಖ್ಯಮಂತ್ರಿಗಳು 


ಉ ತ್ರರ 


ಬೆಂಗಳೂರು ನಗರದಲ್ಲಿ ರಾಜಕಾಲುವೆ 
ಒತ್ತುವರಿ ಮಾಡಿರುವ 2626 ಪ್ರಕರಣಗಳಲ್ಲಿ 
ಎಷ್ಟು ಪ್ರಕರಣಗಳು ತೆರವುಗೊಳಿಸಲು ಬಾಕಿ 
ಇರುತ್ತದೆ; ಸದರಿ ಒತ್ತುವರಿ ಮಾಡಿದ ಜಾಗದ 
ಮಾರುಕಟ್ಟೆ ಮೌಲ್ಯ ಎಷ್ಟು; 


2015-19ರ ಅವಧಿಯಲ್ಲಿ ರಾಜಕಾಲುವೆ 
ಒತ್ತುವರಿ ಮಾಡಿರುವ ಸ್ಥಳಗಳಿಗೆ 
ಸಂಬಂಧಿಸಿದಂತೆ ಆ ವಿಭಾಗದ ಸಮಯದಲ್ಲಿ 
ಕರ್ತವ್ಯದಲ್ಲಿದ್ದ ಅಧಿಕಾರಿಗಳು ಯಾರು; 
(ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯೊಂದಿಗೆ 
ಮಾಹಿತಿ ' ನೀಡುವುದು) 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ 
ರಾಜಕಾಲುವೆ ಒತ್ತುವರಿ ಮಾಡಿರುವ ಒಟ್ಟು 2626 ಪ್ರಕರಣಗಳಲ್ಲಿ 
714 ಪ್ರಕರಣಗಳು ತೆರವುಗೊಳಿಸಲು ಬಾಕಿ ಇರುತ್ತದೆ. ಸದರಿ 
ಒತ್ತುವರಿ ಮಾಡಿದ ಜಾಗದ ಮಾರುಕಟ್ಟೆ ಮೌಲ್ಯವನ್ನು 


ನಿರ್ಧರಿಸಲಾಗಿರುವುದಿಲ್ಲ. 


2015-2019ರ ಅವಧಿಯಲ್ಲಿ ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಾಜಕಾಲುವೆ ಒತ್ತುವರಿ 
ಮಾಡಿರುವ ಸ್ಥಳಗಳಿಗೆ ಸಂಬಂಧಿಸಿದಂತೆ ಬೆಂಗಳೂರು 
ಮಹಾನಗರ ಕಾರ್ಯಾಚರಣೆ ಪಡೆ ಪೊಲೀಸ್‌ ಠಾಣೆ ಅಪರಾಧ 
ಸಂಖ್ಯೆ: 104/2016-17, ದಿನಾಂಕ: 11-08-2016 ರಲ್ಲಿ 20 
ಮಂದಿ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಆ 
ಸಮಯದಲ್ಲಿ ಬಿ.ಬಿ.ಎಂ.ಪಿ ಯಲ್ಲಿ ಕಾರ್ಯ ನಿರ್ವಹಿಸಿದ್ದ 
ಬಿಬಿಎಂಪಿ ಅಧಿಕಾರಿಗಳ ವಿವರಗಳು ಮತ್ತು ಅವರುಗಳು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯ ಮಾಹಿತಿಗಳು ಈ 
ಕೆಳಕಂಡಂತಿರುತ್ತದೆ. 


ಹಸು 
ಕಾರ್ಯನಿರ್ವಹಿಸುತ್ತಿರುವ 
ಹುದೆ 
[a] 
ಪ್ರಭಾರದ ಸಹಾಯಕ 
ನಿರ್ದೇಶಕರು 
(ನಗರ ಯೋಜನೆ- 


ರಾಜರಾಜೇಶ್ವರಿನಗರ) 


ಅಧಿಕಾರಿಗಳ ಹೆಸರು ಮತ್ತು 
ಪದನಾಮ 


ಶ್ರೀ ಗುರುಪ್ರಸಾದ್‌, 
ಸಹಾಯಕ ಅಭಿಯಂತರರು, 
ಬಿಬಿಎಂಪಿ 


ಶ್ರೀ ಗೋವಿಂದರಾಜು, 
ಜಂಟಿ ನಿರ್ದೇಶಕರು (ನಗರ 
ಯೋಜನೆ-ದಕ್ಷಿಣ), 
ಬಿಬಿಎಂಪಿ 

ಶ್ರೀ ಶಶಿಧರ್‌, 

ಅಪರ ನಿರ್ದೇಶಕರು (ನಗರ 
ಯೋಜನೆ), ಪಿಡಬ್ಬ್ಯೂಡಿ 


ನಿವೃತ್ತಿ ಹೊಂದಿರುತ್ತಾರೆ. 


ನಿವೃತ್ತಿ ಹೊಂದಿರುತ್ತಾರೆ. 


) 


ಶ್ರೀ ಬಿ.ಟಿ. ಮೋಹನ್‌ ಕೃಷ್ಣ 
ಉಪ ನಿರ್ದೇಶಕರು (ನಗರ 
ಯೋಜನೆ), ಬಿಬಿಎಂಪಿ 


ಮುಖ್ಯ ಅಭಿಯಂತರರು 


(ಪೂರ್ವ) 
5. | ಅಪರ ನಿರ್ದೇಶಕರು (ನಗರ 


ಯೋಜನೆ), ಪಿಡಬ್ಭ್ಯೂಡಿ 
ಶ್ರೀ ಕ. ವಿರೇಂಂದನಾಥ್‌ 
ಹಮ್ಮ [a] pal 
ಸ.ಕಾ.ನಿ.ಅ 


ಸಹಾಯಕ 
ಅಭಿಯಂತರರು, 
ಬಿಬಿಎಂಪಿ 


ಶ್ರೀ ಜಿ. ಗುರುಮೂರ್ತಿ, 


ಸಹಾಯಕ ಅಭಿಯಂತರರು 


10.| ಅಪರ ನಿರ್ದೇಶಕರು (ನಗರ 
ಯೋಜನೆ), ನಗರ ಯೋಜನಾ 
ಶ್ರೀ ಎಸ್‌. ಮತ್ಯುಂಜಯ, 

1. | ಅಧೀಕ್ಷಕ ಅಭಿಯಂತರರು, | ನಿವೃತ್ತಿ ಹೊಂದಿರುತ್ತಾರೆ. 
ಪಿಡಬ್ಬ್ಯೂಡಿ 
ಶ್ರೀ ಟಿ. ನಟರಾಜ್‌, 

12. ನಿವೃತ್ತಿ ಹೊಂದಿರುತ್ತಾರೆ. 
ಮುಖ್ಯ ಅಭಿಯಂತರರು ಣ್‌ 
ಪ್ರಿ 


ಸಹಾಯಕ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು 
13. (ನಗರ ಯೋಜನೆ- 


ಅಪರ ನಿರ್ದೇಶಕರು 
(ನಗರ ಯೋಜನೆ) 


(ನಗರ ಯೋಜನೆ-ಪೂರ್ವ) 
ನಗರ ಯೋಜನಾ ವಿಭಾಗ 

ಶ್ರೀಮತಿ ಸುನೀತಾ, 
ಅಭಿಯಂತರರು, 


ಪೂರ್ವ) 


2015-19ರ ಅವಧಿಯಲ್ಲಿ ರಾಜಕಾಲುವೆ 
ಒತ್ತುವರಿ ಮಾಡಿರುವ 2626 ಪ್ರಕರಣದಲ್ಲಿ 
ಸಂಬಂಧಿತ ವಿಭಾಗ ಅಧಿಕಾರಿಗಳು ಸದರಿ 
ಒತ್ತುವರಿದಾರರಿಗೆ ಸಹಕರಿಸಿದ ಕುರಿತು 
ಸರ್ಕಾರದ ನಿಲುವೇನು: 
ಅಧಿಕಾರಿಗಳ ಮೇಲೆ 
ಕೈಗೊಳ್ಳಲಾಗಿದೆ; 


ಅಂತಹ ಎಷ್ಟು 
ಕಮ 
ಇಲ್ಲವಾದಲ್ಲಿ, ಯಾವಾಗ 
ಶಿಸ್ತು ಕ್ರಮಕೈಗೊಳ್ಳಲಾಗುವುದು? 


ಶಿಸು 
pe) 


ನಅಇ 398 ಎಂಎನ್‌ ಯು 2021 


ಠಾಣೆ 


ಖತ್ರಿ 


ಶ್ರೀ ಗಂಗಪ, 
15; ಈ ನಿವೃತ್ತಿ ಹೊಂದಿರುತಾರೆ. 
ಸ.ಕಾ.ನಿ.ಅ, ಪಿಡಬ್ಬ್ರ್ಯೂಡಿ ra ನ 
ps] 


ನಿವೃತ್ತಿ ಹೊಂದಿರುತ್ತಾರೆ. 


ಅಭಿಯಂತರರು, 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ 
ರಾಜಕಾಲುವೆಗಳ ಒತ್ತುವರಿಗೆ ಸಂಬಂಧಿಸಿದಂತೆ ಈಗಾಗಲೇ 
ಬೆಂಗಳೂರು ಮಹಾನಗರ ಕಾರ್ಯಾಚರಣೆ ಪಡೆ ಪೊಲೀಸ್‌ 
ಅಪರಾಧ ಸಂಖ್ಯೆ: 104/2016-17, ದಿನಾಂಕ: 
11-08-2016 ರಂತೆ ಒಟ್ಟು 20 ಅಧಿಕಾರಿಗಳ (ಆ ಸಮಯದಲ್ಲಿ 
ಕಾರ್ಯ ನಿರ್ವಹಿಸುತ್ತಿದ್ದ ಒಟ್ಟು 16 ಬಿಬಿಎಂಪಿ ಅಧಿಕಾರಿಗಳು) 
ವಿರುದ್ಧ ಸರ್ಕಾರದ ಹಂತದಲ್ಲಿ ಇಲಾಖಾ ವಿಚಾರಣೆ ನಡೆಸಲು 
ನಿವೃತ್ತ ನ್ಯಾಯಾಧೀಶರಾದ, ಶ್ರೀ ಬಿ. ಎಂ. ಅಂಗಡಿ, ನಿವೃತ್ತ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು ಇವರನ್ನು 

ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿರುತ್ತದೆ. 

A 
ಮುಖ್ಯಮಂತ್ರಿ 


